ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 19-03-2021 ಪುಶ್ನೆ ಸ೦ಖ್ಯೆ: 1444 (1803) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


ವಿಷಯ: ಜಲಾನಯನ ಇಲಾಖೆಯಡಿ ೯P೦ ಗಳ ಬಗ್ಗೆ 


(ಅ) ಜಲಾನಯನ ಇಲಾಖೆಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು; ಇದರ 
ಧೇಯೋದ್ದೇಶಗಳೇನು; ಇದರ ವ್ಯಾಪ್ಲಿಯಲ್ಲಿ ಬರುವ ನಿಗಮ, ಮಂಡಳಿ, ಇತರೆ ಅಂಗ 
ಸಂಸ್ಥೆಗಳಾವುವು ; (ವಿವರವಾದ ಮಾಹಿತಿ ಕೊಡುವುದು) 


(ಆ) ಕಳೆದ 5 ವರ್ಷಗಳಿಂದ ಜಲಾನಯನ ಇಲಾಖೆ ಹಾಗೂ ಇದರ ವ್ಯಾಪ್ಲಿಯಲ್ಲಿ 
ಬರುವ ನಿಗಮ, ಮಂಡಳಿ, ಇತರೆ ಅಂಗ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ, ರಾಜ್ಯ 
ಸರ್ಕಾರ ಹಾಗೂ ಇತರೆ ಕಡೆಗಳಿಂದ ಎಷ್ಟು ಹಣ ಬಂದಿದೆ ; ಖರ್ಚಾಗಿರುವ 
ಹಣವೆಷ್ಟು ; ಹಾಗೂ ಉಳಿದಿರುವ ಹಣವೆಷ್ಟು ; (ವರ್ಷವಾರು ವಿವರವಾದ ಮಾಹಿತಿ 
ಕೂಡುವುದು) 


(ಇ) ಕಳೆದ 5 ವರ್ಷಗಳಲ್ಲಿ ಯಾವ ಯಾವ ಸಂಘ ಸಂಸ್ಥೆಗಳನ್ನು ನೋಂದಾವಣೆ 
ಮಾಡಿಕೊಳ್ಳಲಾಗಿದೆ; ಮತ್ತು ಇವುಗಳಡಿ ಯಾವ ಕಾಮಗಾರಿಗಳನ್ನು 
ಅಮುಷ್ಠ್ಮಾನಗೊಳಿಸಲಾಗಿದೆ ; (ವಿವರವಾದ ಮಾಹಿತಿ ಕೊಡುವುದು) 


(ಈ) ರೈತ ಉತ್ಪಾದಕ ಸಂಘ ಎಂದರೇನು; ಇಲಾಖೆಯಡಿ ಎಷ್ಟು ಉತ್ಪಾದಕ 
ಸಂಘಗಳನ್ನು ನೋಂದಾವಣೆ ಮಾಡಲಾಗಿದೆ ; 3 ವರ್ಷಗಳಲ್ಲಿ ಈ ಸಂಘಗಳಿಗೆ 
ನೀಡಿರುವ ಅನುದಾನವೆಷ್ಟು; (ಮಾಹಿತಿ ನೀಡುವುದು) 


(ಉ) ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಎಷ್ಟು ರೈತ ಉತ್ಪಾದಕ ಸಂಘಗಳಿವೆ; ಅವು 
ಯಾವುವು; ಯಾವಾಗ ನೋಂದಣಿ ಮಾಡಲಾಗಿದೆ ; ನೋಂದಣಿ ಮಾಡಲು ಇರುವ 
ಮಾನದಂಡಗಳೇನು? (ತಾಲ್ಲೂಕುವಾರು ಮಾಹಿತಿ ಕೊಡುವುದು) 


